ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಮುನಿರಾಜುಗೌಡ ಪಿ.ಎಂ (ವಿಧಾನಸಭೆಯಿಂದ 


ಚುನಾಯಿತರಾದವರು) 
ಚುಳ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1881 
ಉತ್ತರಿಸುವ ಸಚಿವರು ಮಾನ್ಯ ಕೈಮಗ್ಗ ಮತ್ತು ಜವಳಿ, ಸಕ್ಕರೆ ಹಾಗೂ ಕಬ್ಬು 
ಅಭಿವೃದ್ಧಿ ಸ ಸಚಿವರು 

ಉತ್ತರಿಸ ಬೇಕಾದ ದಿನಕ 15-03-2022 

ಕ್ಷಸೆಂ ಪ್ನೆ ಉತ್ತರ 

ಅ) | ಆನೇಕಲ್‌ ಪಣ್ಣನ್ಲ- ಕೈಮಗ್ಗ ಅಭಿವ್ಯ ಆನೇಕಲ್‌ ಪೆಟ್ಟಣದಲ್ಲಿ ಕನಾ ಷ್‌ ಕೈಮಗ್ಗ ಅಭಿವೃದ್ಧಿ ನಿಗಮದ 
ನಿಗಮದ ವತಿಯಿಂದ iW ವತಿಯಿಂದ ಕೈಮಗ್ಗ ನೇಕಾರರಿಗೆ ನಿಗಮದ ಜಮೀನಿನಲ್ಲಿ ಡಚ್‌ 
ನೇಕಾರರಿಗೆ ಮನೆಗಳನ್ನು ಎಪಿ ಮ ನೇಕಾರರಿಗೆ" ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ. 
ಕೊಡಲಾಗಿದೆಯೇ; 

ಆ | ಹಾಗಿದ್ದೆಲ್ಲಿ ಒಟ್ಟು ಎಷ್ಟು ಮನೆಗಳನ್ನು | ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನನಮದ 'ವಕಿಯಿಂಡೆ ಡಚ್‌ 


ನಿರ್ಮಿಸಲಾಗಿದೆ ಮತ್ತು ದ 
ಫಲಾನುಭವಿಗಳ ಸ್ವಾಧೀನಕ್ಕೆ ನೀಡಲಾಗಿದೆ; 


ಯೋಜನೆಯಡಿ ಆನೇಕಲ್‌ ನ ಗಮದ ಜಮೀನಿನಲ್ಲಿ ಒಟ್ಟು 100 

ಮನೆಗಳನ್ನು ನಿರ್ಮಿಸಿ ಅರ್ಹ ವಸತಿ ಹಾಗೂ ನಿವೇಶನ “ರಹಿತ 
ಸರೆ. ಹಂಚಿಕೆ ಮಾಡಲಾಗಿದ್ದು, ಸದರಿ ಮನೆಗಳನ್ನು 
1984-85ನೇ ಸಾಲಿನಲ್ಲಿ ಫಲಾನುಭವಿಗಳ ಸ ಸ್ಥಾಧೀನಕ್ಕೆ ನೀಡಲಾಗಿದೆ. 


ಇ) 


| ಯಾದ 


ಮನೆಗಳನ್ನು ಸ್ಥಾಧೀನ ಪಡೆದುಕೊಂಡ 
ಲುವಿ ಮನೆಗಳಿಗಾಗಿ ನಿಗದಿ 
ಹಣವನ್ನು ಪೂರ್ಣ ಪ್ರಮಾಣ 
ದಲ್ಲಿ ಪಾವತಿಸಿ ಹಲವಾರು ವರ್ಷಗಳೇ 
ಕಳೆದಿದ್ದರೂ ಮಾಲೀಕರುಗಳಿಗೆ 
ನೋಂದಣಿ, ಮಾಡಿಕೊಡದ ಕಾರಣ 
ಫಲಾನುಭವಿಗಳು ಸೂಕ್ತ ದಾಖಲೆಗಳಿಲ್ಲದೆ 
ಅತಂತ್ರ ಪರಿಸ್ಥಿತಿ ಎದುರಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಈ) 


ಬಂದಿದ್ದಲ್ಲಿ, ರ್‌ ಹಣ ಪಾವತಿಸಿರುವ 
ಫಲಾನುಭವಿಗಳಿಗೆ ಮನೆಗಳನ್ನು ಕೂಡಲೇ 
ನೋಂದಣಿ ಮಾಡಿಕೊಡುವ ಬಗ್ಗೆ 
ಸರ್ಕಾರ ಕೈಗೊಳ್ಳುತ್ತಿರುವ ಕ್ರಮಗಳೇನು? 


ಬಂದಿದೆ. 


ಸರ್ಕಾರದ ಆದೇಶ ಸಂಖ್ಯೆ ವಾಕೈೈ 24 ಜಕ್ಕೆಯೋ 2016 ದಿನಾಂಕ: 
20.03.2017 ರನ್ನಯ ವ ವಿವಿಧ ಯೋಜನೆಗಳಡಿ 
ನೇಕಾರರು ವಸತಿ ಗ ಕಾರ್ಯಾಗಾರ ನಿರ್ಮಾಣಕ್ಕಾಗಿ ಪಡೆದ 
ಸಾಲ ಮತ್ತು ಬಡ್ಡಿಯನ್ನು ಮನ್ನಾ ಮಾಡಿ ಆದೇಶಿಸಿದ್ದರ 
ಹಿನ್ನೆಲೆಯಲ್ಲಿ, ಸದರಿ ನೇಕಾರರ ಮನೆಗಳನ್ನು ಅವರ ಹೆಸರಿಗೆ 


ನೊಂದಣಿ "' ಮಾಡಿಕೊಡಬೇಕಿರುತ್ತದೆ. ಆದರೆ ಆನೇಕಲ್‌ನಲ್ಲಿರುವ 
ನಿಗಮದ ಜಮೀನು ಇನ್ನೂ ಕೆ.ಐ.ಎ.ಡಿ.ಬಿ ರವರ 
ಹೆಸರಿನಲ್ಲಿರುವುದರಿಂದ, ನಿಗಮದ ಹೆಸರಿಗೆ ನೋಂದಣೆ |. 


ಮಾಗಕುವುದಲ; ಇದರಿಂದಾಗಿ ನೇಕಾರರಿಗೆ ಮನೆಗಳನ್ನು ಅವರ 

ಹೆಸರಿಗೆ ನೋಂದಣಿ ಮಾಡಲು ವಿಳಂಬವಾಗುತ್ತಿದೆ ಹಾಗೂ 
ಯ ಕಿಐ.ಎ.ಡಿ.ಬಿ ರವರಿಗೆ ಪಾವತಿಸ ಬೇಕಾದ ಸಂಪೂರ್ಣ 
ಹಣವನ್ನು ಸಂದಾಯ ಮಾಡಿರುವುದರಿಂದ ಈ ಜಮೀನನ್ನು 
ನಿಗಮದ ಹೆಸರಿಗೆ ನೋಂದಣಿ ಮಾಡುವ ಕುರಿತಂತೆ ಡರ 
ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು, ನೋಂದಣಿ 
ಮಾಡುವ ಪ್ರಿಯೆ ಜಾರಿಯಲ್ಲಿದೆ. ಜಮೀನು ನಿಗಮದ ಹೆಸರಿಗೆ 
ನೋಂದಣಿಯಾದ ಕೂಡಲೇ ಎಲ್ಲಾ ಮನೆಗಳನ್ನು ನೇಕಾರರ 
ಹೆಸರಿಗೆ ನೊಂದಣಿ ಮಾಡಲು ಕ್ರಮ ತ ಗೊಳ್ಳಲಾಗುವುದು. 


Ao C102 JAKE 2022 


